ಕರ್ನಾಟಕ ನಿಧಾನ ಪರಿಷತ್ತು 


ಉತ್ತರಿಸುವ ಸಚಿವರು 


811 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರ) 
09.03.2021 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು, ' 


ಕ್ರಸಂ ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿರುವ ಬಿ.ಪಿ.ಎಲ್‌(ಅಂತ್ಯೋದಯ ಅನ್ನ + ಆದ್ಯತಾ ಪಡಿತರ ಚೀಟಿ) ವಿವರ. 


ಅಂತ್ಯೋದಯ ಅನ್ನ | ಆದ್ಯತಾ ಪಡಿತರ ಒಟ್ಟು 
ಯೋಜನೆ ಪಡಿಶಠ - ಚೀಟಿ 
ಚೀಟಿ I | 
1090951. 11683545 12774496 


ಬಿಪಿಎಲ್‌ ಕುಟುಂಬಗಳನ್ನು ಗುರುತಿಸುವ ಸಲುವಾಗಿ ರಾಜ್ಯ ಸರ್ಕಾರವು 16-08-2016 


25-03-2017 ಹಾಗೂ 20-5-2017 ಕಿ. ಈಡ್‌ಶಡೆಲ್ಲಿ `ಭಪಿಎಲ್‌ ವರ್ಗಕ್ಕೆ ಒಳಪಡದ 


(Exclusion Criteria) 04 ಮಾನದಂಡಗಳನ್ನು ಗುರುತಿಸಿ ಆದೇಶಿಸಿರುತ್ತದೆ, ಕೆಳಗಿನ ಈ 
04 ಮಾನದಂಡಗಳಿಗೆ ಒಳಪಡದವರು ಬಿಪಿಬಲ್‌ ಪಡಿತರ ಚೀಟಿ ಪಡೆಯಲು ಅರ್ಹರಿರುತ್ತಾರೆ. 
1. ಎಲ್ಲಾ ಖಾಯಂ ನೌಕರರು ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನೆವನ್ನು 
ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ. ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು! 
ಮಂಡಳಿಗಳು! ನಿಗಮಗಳು/ಸ್ವಾಯತ್ತ - ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ 
ತೆರಿಗೆ/ಸೇವಾ ತೆರಿಗ/ವ್ಯಾಟ್‌!ವೃತ್ತಿ ತೆರಿಗೆ ಪಾವತಿಸುವ ಎಲ್ಲಾ ಕುಟುಂಬಗಳು. 

2. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್‌ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ 
ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ , ಹೊರತುಪಡಿಸಿ ನಗರ 


ಪ್ರದೇಶಗಳಲ್ಲಿ 1000 ಚಧರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕಾ. ಮನೆಯನ್ನು 


ML 


ಸ೦ತಮಾಗಿ ಹೊಂದಿರುವ ಕುಟುಂಬಗಳು; 

3. ಜೀವನೋಪಾಯಕ್ಕಾಗಿ ಸ್ವತಃ, ಓಡಿಸುವ .ಪಾಣಿಜ್ಯ ವಾಹನವನ್ನು ಅಂದರೆ "ಟ್ಯಾಕ್ಟರ್‌, 
ಮಾಕ್ಸಿಕ್ಯಾಬ್‌, ಟ್ಯಾಕ್ತಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬಗಳನ್ನು. ಹೊರತುಪಡಿಸಿ ನಾಲ್ಕು 
ಚಕ್ರದ ವಾಹನವನ್ನು ಹೊಂದಿರುವ ಎಲ್ಲಾ ಕುಟುಂಬಗಳು: 


4. ಕುಟುಂಬದ ವಾರ್ಷಿಕ ಆದಾಯವು ರೂ,1.20 ಲಕ್ಷಗಿಂತ ಹೆಚ್ಚಿಗೆ ಇರುವ ಕುಟುಂಬಗಳು. 


23 


ಸರ್ಕಾರವು ಪ್ರಸ್ತುತ ಚಾಲ್ತಿಯಿರುವ ಯಾವ 


ಯಾವ " . ಮಾನದಂಡಗಳನ್ನು 


ಇಂತಹ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ 


| ಬದಲಿಸಲಾಗುತ್ತಿದೆ? (ಬವರ ಒದಗಿಸುವುದು) 


ಆನಾಸ 78 ಡಿಆರ್‌ಎ 2021 (ಇ-ಆಫೀಸ್‌) 


N 


(ಉಮೇಶ 


ಕದ 


ವ 
೦ ಪ್ಯವಶ 


ಕಾನೊನು ಮಾಪನಶಾಸ್ತ್ರ ಇಲಾಖಾ ಸಚಿವರು ' 


